ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಎನ್‌.ಎ. ಮುತ್ತಣ್ಣ ಪೊಲೀಸ್‌ ಶಾಲೆ, ಧಾರವಾಡ ಇದರ ಬಗ್ಗೆ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) :- 
695 (989) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಎನ್‌.ಎ. ಮುತ್ತಣ್ಣ ಸ್ಮಾರಕ ಪೊಲೀಸ್‌ ಮಕ್ಕಳ ವಸತಿ ಶಾಲೆ ಸ್ಥಾಪನೆ ಯಾವ ದಿನಾಂಕದಿಂದ 
ಪ್ರಾರಂಭವಾಗಿದೆ; ಈ ಶಾಲೆಯನ್ನು ಸ್ಥಾಪಿಸಲು ಇರುವ ಮುಖ್ಯ ಉದ್ದೇಶವೇನು; 


(ಆ) ಈ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ಇರುವ ಮಕ್ಕಳ ಸಂಖ್ಯೆ ಎಷ್ಟು; ಕಳೆದ 10 ವರ್ಷಗಳಿಂದ 
ಶಾಲೆ ಎಸ್‌.ಎಸ್‌.ಎಲ್‌.ಸಿ ಫಲಿತಾಂಶವೆಷ್ಟು; 


(ಇ) ರಾಜ್ಯ ಮಟ್ಟಿದಲ್ಲಿ ಮತ್ತು ರಾಷ್ಟ ಮಟ್ಟಿದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಏನು; 
(ಸವಿಸ್ತಾರವಾದ ಮಾಹಿತಿ ನೀಡುವುದು) 


(ಈ) 2019ರಲ್ಲಿ ಶಾಲೆಯಲ್ಲಿನ 160 ಮಕ್ಕಳನ್ನು ಅಂದಿನ ಪೊಲೀಸ್‌ ಅಧಿಕಾರಿಗಳು ಶಾಲೆಯಿಂದ 
ಹೊರಹಾಕಿದ್ದು ಏಕೆ; ಮತ್ತು ಕಾರಣವೇನು; 


(ಉ) ಬಡ ಪೊಲೀಸ್‌ರ ಮಕ್ಕಳಿಗೆ ಅನುಕೂಲವಾಗಿರುವ ಶಾಲೆಯನ್ನು ಕಾನೂನು ಬಾಹಿರವಾಗಿ ಮುಚ್ಚಲು 
ಪ್ರಯತ್ಲ್ನಿಸಿದಂತಹ ಅಂದಿನ ಪೊಲೀಸ್‌ ಅಧಿಕಾರಿಗಳ ಮೇಲೆ ಸರ್ಕಾರ ಕೈಗೊಂಡಿರುವ ಕ್ರಮವೇನು; 


(ಊ) ಶಾಲೆಯಲ್ಲಿ ಈ ಮೊದಲು ಅವ್ಯಾಹತವಾಗಿ ನಡೆಯುತ್ತಿದ್ದ ಮಕ್ಕಳ ರೇಷನ್‌, ಸಮವಸ್ತ, ಶೂ 
ಇತ್ಯಾದಿಗಳಲ್ಲಿ ಆಗುತ್ತಿದ್ದ ಭ್ರಷ್ಠಾಚಾರಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದರೆ, ಅವರ ಮೇಲೆ 
ತೆಗೆದುಕೊಂಡ ಕ್ರಮಗಳೇನು; 


(ಯ) ಈ ಶಾಲೆಯನ್ನು ಮೊದಲಿನಂತೆ ಸರ್ಕಾರ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೇ? 


